pS ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 358 


ಸದಸ್ಯರ ಹೆಸರು : ಶ್ರೀ ಆರ್‌.ಧರ್ಮಸೇನ 
ಉತ್ತರಿಸಬೇಕಾದ ದಿನಾಂಕ : 06-03-2020 
ಉತರಿಸುವ ಸಚಿವರು : ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, ಯುವಜನ 


ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವರು 


ಕಮ ಪಕ್ನೆ ಉತ್ತರ 

ಸಂಖ್ಯೆ 

ಈ) ಕನ್ನಡ ಸಂಘ ಸಂಸ್ಥೆಗಳು ಮತ್ತು] ನ್ನಡ ಪತ್ತ ಸಂಸ್ಕೃತ 
ಕಲಾವಿದರುಗಳು ಸಾಂಸ್ಕೃತಿಕ ಇಲಾಖೆಯಲ್ಲಿ ಸಾಂಸ್ಕೃತಿಕ ಭವನ/ 
ಚಟುವಟಿಕೆಗಳನ್ನು ನಡೆಸಲು ಬಯಲು ರಂಗಮಂದಿರಗಳನ್ನು 


ಅನುಕೂಲವಾಗುವಂತೆ ತಾಲ್ಲೂಕು ನಿರ್ಮಿಸುವ ಯೋಜನೆ ಇರುತ್ತದೆ. 
ಮಟ್ಟಗಳಲ್ಲಿ ಸಾಂಸ್ಕೃತಿಕ ಭವನಗಳನ್ನು ನ 
ನಿರ್ಮಿಸಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ; 
(ಆ) ಮೈಸೂರು ಮತ್ತು ಜಾಮರಾಜನಗರ |, ಮೈಸೂರು 15 ಸಳಗ 
ಜಿಲ್ಲೆಗಳಲ್ಲಿ ಸಾಂಸ್ಕೃತಿಕ ಭವನಗಳು 
ಎಷ್ಟು ಕಡೆ ಇವೆ; (ತಾಲ್ಲೂಕುವಾರು 
ವವರ ನೀಡುವುದು) kd ತಾಲ್ಲೂಕುವಾರು ವಿವರ ಅನುಬಂಧ- 
1 ಮತ್ತು 2ರಲ್ಲಿ ಲಗತ್ತಿಸಿದೆ. 
ಇ) |ಸದರಿ ಭವನಗಳು ತಾಲ್ಲೂಕು | ಪ್ರಸ್ತಾವನೆ ಬಂದಲ್ಲಿ ಪರಿಶೀಲಿಸಿ. 
ಮಟ್ಟಗಳಲ್ಲಿ ಇಲ್ಲದಿದ್ದಲ್ಲಿ ಅವುಗಳನ್ನು | ಆಯವ್ಯಯದ ಮಿತಿಯಲ್ಲಿ ಕ್ರಮ 
ಯಾವಾಗ ನಿರ್ಮಿಸಲಾಗುವುದು? ಕೈಗೊಳ್ಳಲಾಗುವುದು. 


ಳಲ್ಲಿ 
€ ಚಾಮರಾಜನಗರ - 9 ಸ್ಥಳಗಳಲ್ಲಿ 


ಕಸಂವಾ 11 ಕವಿಸ 2020 


(೩.ಟಿ.ರವಿ) 
ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 
ಯುವಜನ ಸಬಲೀಕರಣ ಹಾಗೂ 
ಕ್ರೀಡಾ ಇಲಾಖೆ ಸಚಿವರು 


ಸಿಸಿ ಖ್ಯ ಪ್ಲ ತೇ 6೩ರ ಶಿಮೇಸೇಸ್ಸೆ 


EAA ಸಂಪ್ಯ, 35 ಹಿಸುಬಂ- N 


೬ ‘ 


ಮೈಸೂರು ಜಿಲ್ಲೆಯಲ್ಲಿ ಇರುವ ಸಾಂಸ್ಕೃತಿಕ ಭವನಗಳ ತಾಲ್ಲೂಕುವಾರು ವಿವರಗಳು. 


ಕ್ರ.ಸಂ. ತಾಲ್ಲೂಕು ಸಾಂಸ್ಕೃತಿಕ ಭವನದ ಸ್ಥಳ ವಿಳಾಸ 
1 | ಮೈಸೂರು 1. ಸಿದ್ದರಾಮನ ಹುಂಡಿ ಗ್ರಾಮ 


2. ವರಣಾ ಗ್ರಾಮ : 

3. ಮೆಲ್ಲಹಳ್ಳಿ ಗ್ರಾಮ 

4. ಮರಡಿಹುಂಡಿ ಗ್ರಾಮ 

4 5. ಮೈಸೂರು ಟೌನ್‌ 

2 | ನಂಜನಗೂಡು 6. ತಗಡೂರು ಗ್ರಾಮ 

7. ಕೆಂಪಸಿದ್ದನಹುಂಡಿ ಗ್ರಾಮ 

8. ಮಲ್ಲಪುರ ಗ್ರಾಮ 

| ೨. ತಗಡೂರು ಗ್ರಾಮದ ಕನಕಬೀದಿ. 
3 ಟಿ. ನರಸೀಪುರ "10. ಬನ್ಪೂರು 


್ಲಿ 
11. ರಂಗಸಮುದ್ರ 
4 | ಹೆಗ್ಗಡದೇವನ ಕೋಟೆ |12. ಹಂಪಾಪುರ ಗ್ರಾಮ 
5 |ಪಿರಿಯಾ ಪಟ್ಟಣ 13. ಬೆಟ್ಟದಪುರ ಗ್ರಾಮ 
ಹ 14. ಕಿತ್ತೂರು ಗ್ರಾಮ 
| 6 |ಕೆತರ್‌ನೆಗರ ' ' |5. ಕೆಸ್ತೂರು ಕೊದ್ದಳು 


ಎಣ ಸಸಂಸೆಕಿಸಿ ಸವಿಕ್ಯಿಗಜಿ 3 ಟನ್‌ ವೈರ್ಯ£ಸೇನ 
ಡಕ ತಸ್ಲೆಗುಕುನಿಲನಿ ಪ್ರಕ ಸಂಖ್ಯೆ. 354 ಿಸುಬಂಧಿ-೩ 


ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವ ಸಾಂಸ್ಕೃತಿಕ ಭವನಗಳ ತಾಲ್ಲೂಕುವಾರು ವಿವರಗಳು. 


[ಕ್ರ.ಸಂ.] .. ತಾಲ್ಲೂಕು ಸಾಂಸ್ಕೃತಿಕ ಭವನದ ಸ್ಥಳ / ವಿಳಾಸ 
1 ಗುಂಡ್ಲುಪೇಟೆ 1 ಬೇಗೂರು ಗ್ರಾಮ 


2. ಅಣ್ಣೂರು ಕೇರಿ ಗ್ರಾಮ 

3. ಮೂಡ್ಡಾಕೂಡು ಗ್ರಾಮ 

ಎ 4. ಸಾಗಡೆ ಗ್ರಾಮ 

5. ಹೊಸಪುರ ಗ್ರಾಮ 

6. ಬೆಟ್ಟದ ಮಾದಹಳ್ಳಿ ಗ್ರಾಮ 

7. ಮಾಡ್ತಹಳ್ಳಿ ಗ್ರಾಮ 

2 ಚಾಮರಾಜನಗರ |8. ಹೊಂಗನೂರು ಗ್ರಾಮ 

j 9೨. ರಾಮಸಮುದ್ರ; ಚಾಮರಾಜನಗರ ಟೌನ್‌ 


